'ಉಪಶಮನ' (Mitigation) 
ಎಂದರೇನು? ಸಾಂಕ್ರಾಮಿಕ ರೋಗದ 
ಯಾವ ಹಂತದಲ್ಪ ಇದು 
ಅವಶ್ಯಕವಾಗುತ್ತದೆ? ಉಪಶಮನದ 
ತತ್ವಗಳನ್ನು ಹೊಸ ರೋಗದ 
ವಿರುದ್ಧದ ಹೋರಾಟದಲ್ಲ ಹೇಗೆ 
ಬಳಸಿಕೊಳ್ಳುತ್ತೇವೆ? ದೈಹಿಕ ಅಂತರ 
ಮತ್ತು ಮಾಸ್ಟ್‌ಗಳನ್ನು ಧರಿಸುವುದು 
ಹೇಗೆ ನೆರವಾಗುತ್ತದೆ? ಅತಿ 
ತೀಪ್ರತಮ ಸ್ವರೂಪದ ರೋಗಕ್ಕೆ 
ಬಹಳ ಸುಲಭವಾಗಿ ತುತ್ತಾಗುವ 
ದುರ್ಬಲ ವ್ಯಕ್ತಿಗಳಲ್ಲ ಉಂಟಾಗುವ 
ಸೋಂಕಿನ ಅಪಾಯವನ್ನು ನಾವು 
ಹೇಗೆ ಕಡಿಮೆ ಮಾಡಬಹುದು? 


\| 2m 


2m 


2m 2m 


ಹೊ ವಿಡ್‌-19 ಸಾಂಕ್ರಾಮಿಕ ರೋಗ 

2೦1೨ ರ ಕೊನೆಯಲ್ಲ ಚೀನಾ 
ದೇಶದಲ್ಲ ಉಗಮವಾಲಯುತು. ಈ ಜಾಡ್ಯದ 
ರೋಗ ಸೂಚಕ ಲಕ್ಷಣಗಳು ಮೇಲ್ನೋಟಕ್ಕೆ 
ಈಗಾಗಲೇ ತಿಆದಿರುವ ರೋಗಗಳ 
ಲಕ್ಷಣಗಳನ್ನೇ. ಅದರಲ್ಪ್ಲಯೂ ಬೇರೆ ಬೇರೆ 
ಕಾರಣಗಳಂದ ಆಗುವ ಇನ್‌ಫ್ಲೂಯೆನ್ಸ ಮತ್ತು 
ನ್ಯುಮೋನಿಯಾಗಳ ರೋಗ ಸೂಚಕ 
ಲಕ್ಷಣಗಳನ್ನೇ (Symptoms) ಹೋಲುತ್ತಿತ್ತು. 
ಮೊದಲ ಬಾರಿಗೆ ಡಿಸೆಂಬರ್‌ ೭೦1೨ ರಲ್ಪ ಇದು 
ಮಾನವರಿಗೆ ಹೊಸತಾದ ರೋಗವೆಂದು 
ಗುರುತಿಸಲಾಲುತು. ನಾವು ಹೊಸದೊಂದು 
ಸಾಂಕ್ರಾಮಿಕ ರೋಗದ ಹರಡುವಿಕೆಯನ್ನು 
ಹೇಗೆ ನಿಯಂತ್ರಿಸುತ್ತೇವೆ? 


ಈ ಪ್ರಶ್ನೆಗೆ ಉತ್ತರಿಸಲು ಸಾಂಕ್ರಾಮಿಕ 
ರೋಗತಜ್ಞರು ಎರಡು ವಿಭಿನ್ನ ವಿಧಾನಗಳನ್ನು 
ಅನುಸರಿಸುತ್ತಾರೆ. ಮೊದಲನೆಯ ವಿಧಾನವೆಂದರೆ 
ರೋಗದ ಪ್ರಸಂಗಗಳನ್ನು ಕಡಿಮೆ ಮಾಡುವುದು. 
ಹೀಗೆ ಮಾಡಲು ರೋಗದ ಕಾರಣಗಳನ್ನು 
ಮತ್ತು ರೋಗಕಾರಕಗಳ ಮೂಲವನ್ನು 
ಗುರುತಿಸಖೇಕಾಗುತ್ತದೆ. ಕೋವಿಡ್‌-1೨ 
ಸಾಂಕ್ರಾಮಿಕಕ್ಕೆ ಕಾರಣವಾದದ್ದು ಹೊಸ ಬಗೆಯ 
ವೈರಾಣು Novel Corona Virus woದು 
ಗುರುತಿಸಿ, ಈ ನೂತನ ಕೊರೋನಾ 
ವೈರಾಣುವಿಗೆ ಜನವರಿ, 2೦೭೦ ರಲ್ಲ ಸಾರ್ಸ್‌- 
ಕೋಪವಿ-2೨ (SARS-CoV-2) ಎಂದು 
ಹೆಸರಿಸಲಾಲಯುತು. ಈ ವೈರಾಣುವಿಗೆ 
ಮೂಲವಾದದ್ದು ನಿರ್ದಿಷ್ಟ ಪ್ರಭೇದದ ಬಾವಲಅ 


| £m | 2m 
ಈ 
JR 
2 m 2m ೨ 
(€L 
(9 
$ 
PS 
d @ 8 ೧ 
2m 2m 
ನ ಘಿ ಜಿ 


2m 


ಎಂದು ಪತ್ತೆ ಹಚ್ಚಲಾಯಿತಾದರೂ, ಅದು 
ಮಾನವನೊಳಗೆ ಪ್ರವೇಶಿಸಿದ ಸನ್ನಿವೇಶಗಕೇನು 
ಎನ್ನುವುದು ಇನ್ನೂ ಪರಿಹರಿಸಲಾಗದ ಒಗಬಾಗೇ 
ಉಳದಿದೆ. ಎರಡನೇ ವಿಧಾನವೆಂದರೆ ಮಾನವರಲ್ಪ 
ಅದರ ವ್ಯಾಪ್ತಿ ಮತ್ತು ಸೋಂಕು ಹರಡುವ 
ವೇಗವನ್ನು ನಿಯಂತ್ರಣ ಮಾಡುವುದು. ಹೀಗೆ 
ಮಾಡಬೇಕಾದರೆ ರೋಗಕಾರಕವು ಹರಡುವ ರೀತಿ 
ಯಾವುದೆಂದು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. 
ಸಾಮಾಜಕ ದೈಹಿಕ ಸಂಪರ್ಕದ ಸಂದರ್ಭದಲ್ಲ 
ಮಾತ್ರವೇ ಸಾರ್ಸ್‌-ಕೋವಿ-2 ರ ಸೋಂಕು 
ಮಾನವನಿಂದ ಮಾನವನಿಗೆ ಹರಡುವುದು. 
ಅಂದರೆ, ಕೆಲಸದ ಸ್ಥಳದಲ್ಲ. ಸಾರ್ವಜನಿಕ 
ಸಾರಿಗೆಯಲ್ಲ ಸಂಚರಿಸುವಾಗ ಅಥವಾ 
ಸಾಮಾಜಕ ಇಲ್ಲವೆ ಧಾರ್ಮಿಕ ಕಾರ್ಯ- 
ಕ್ರಮಗಳಲ್ಲ ಜನರು ಶಾರೀರಿಕವಾಗಿ ನಿಕಟವಿದ್ದಾಗ 
ಸೋಂಕು ಹರಡುತ್ತದೆ. ಆದಾಗ್ಯೂ, ಸೋಂಕಿತ 
ವ್ಯಕ್ತಿಯೊಡನೆ ಸಾಮಾಜಕ ಒಡನಾಟದಲ್ಲ ಇರುವ 
ಎಲ್ಲರಿಗೂ ಸೋಂಕು ತಗಲುವುದಿಲ್ಲ. ಗಂಟಲಅನ 
ಅಥವಾ ಮೂಗಿನ ದ್ರವದ ಸಣ್ಣ ಹನಿಗಳು ಮತ್ತು 
ಸೋಂಕನ್ನು ಉಂಟುಮಾಡುವ ಪದಾರ್ಥಗಳು 
(Fomites) (ಉದಾ:ಬಟ್ಟೆ, ಪಾತ್ರೆ, 
ಪೀಠೋಪಕರಣಗಳು ಇತ್ಯಾದಿ) ಪ್ರಸರಣದ 
ವಾಹಕ”ಗಳಂತೆ ಕೆಲಸ ಮಾಡುತ್ತವೆ. ಸಂದರ್ಭ 
ಮತ್ತು ಪ್ರಸರಣ ವಾಹಕ- ಇವೆರಡರ ನಡುವೆ 
ತೋರಿಬರುವ ಕೂದಲೆಕೆಯ ಅತಿ ಸೂಕ್ಷ 
ವ್ಯತ್ಯಾಸವು ಸೋಂಕು ಹರಡುವಿಕೆಯ 
ನಿಯಂತ್ರಣಕ್ಕೆ ಮುಖ್ಯವಾಗಿದೆ. ಸಮುದಾಯ 
ಮಟ್ಟದ ಹರಡುವಿಕೆಯ ನಿಯಂತ್ರಣದ 
ಮೊದಲನೆಯ ಕಾರ್ಯತಂತ್ರವನ್ನು ನಿಯಂತ್ರಣ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 ' 89 


ಅಥವಾ ತಡೆಗಟ್ಟುವಿಕೆ ("ಕಂಟ್ಕಿನ್‌ಮೆಂಟ್‌') 
ಎನ್ನುತ್ತಾರೆ. ಸಾಂಕ್ರಾಮಿಕ ರೋಗದ 
ಆಸ್ಟೋಟನೆಯ ಮೊದಲಲ್ಲ ಬಳಸಲಾಗುವ 
ಈ ಕಾರ್ಯತಂತ್ರವು ರೋಗ ಪ್ರಸರಣದ ಪತ್ತೆ 
ಹಚ್ಚುವಿಕೆಯನ್ನು ಅವಲಂಚಸಿದೆ. ದೈಹಿಕವಾಗಿ 
ಪ್ರತ್ಯೇಕಸುವಿಕೆ ಅಥವಾ ವೈಯಕ್ತಿಕ ಸಂಪರ್ಕ 
ನಿಷೇಧ ಅಥವಾ ಸಂಪರ್ಕ ತಡೆ 
(ಕ್ಲಾರಂಟೈನ್‌- ಅಂದರೆ, ಸೋಂಕು- 
ರೋಗವನ್ನು ಹರಡಬಹುದಾದ ಪರಸ್ಥಳದಿಂದ 
ಬಂದ ಪ್ರಯಾಣಿಕರನ್ನು ಇತರರ 
ಸಂಪಕರ್ಕವಿಲ್ಲದಂತೆ ಪ್ರತ್ಯೇಕಿಸುವುದು) 
ವಿಧಾನವನ್ನು ರೋಗವನ್ನು ಹರಡಬಲ್ಲ 
ಸಂಭಾವ್ಯತೆಯುಳ್ಳ ಸೋಂಕಿತ ವ್ಯಕ್ತಿಗಳನ್ನು 
ಮತ್ತು ಅವರ ಸಂಪಕ್ಕಕ್ಷೆ ಬರುವವರನ್ನು 
ಇತರರಿಗೆ ಸೋಂಕು ಹರಡದಂತೆ ತಡೆಯಲು 
ಉಪಯೋಗಿಸುತ್ತಾರೆ. ಕೈಗಳ ಸ್ವಚ್ಛತೆಯನ್ನು 
ಕಾಪಾಡುವುದರಿಂದ ಸೋಂಕು 
ಹರಡುವುದನ್ನು ತಡೆಹಬಹುದು. ಕೋವಿಡ್‌- 
19 ಸಾಂಕ್ರಾಮಿಕದ ವಿಷಯದಲ್ಲ ಆದಂತೆ 
ಒಮ್ಮೆ ರೋಗ ಆಸ್ಟೋಟನವು ವೇಗವಾಗಿ 
ಹರಡಿಬಟ್ಟಲ್ಲ ಸಾಂಕ್ರಾಮಿಕ ರೋಗತಜ್ಞರು 
ಉಪಶಮನ ಕಾರ್ಯತಂತ್ರಗಳನ್ನು ಸಲಹೆ 
ಮಾಡುತ್ತಾರೆ. (ಬಾಕ್‌ 1 ನೋಡಿ) 


ಉಪಶಮನದ ತತ್ವಗಳು ಮತ್ತು ಆಚರಣೆಗಳು 
ಉಪಶಮನವು ಸೋಂಕು ಹರಡುವಿಕೆಯನ್ನು 
ಮತ್ತು ಮರಣ ಪ್ರಮಾಣವನ್ನು 
ಕಡಿಮೆಯಾಗಿಸುವ ಸವಾಲುಗಳನ್ನು 
ಎದುರಿಸಲು ರಾಷ್ಟ್ರದ ಆರೋಗ್ಯ ಸೇವಾ 
ವ್ಯವಸ್ಥೆಯನ್ನು ಹಾಗೂ ಸಮುದಾಯವನ್ನು 
ಸಿದ್ಧಪಡಿಸುವ ಗುರಿಯನ್ನು ಹೊಂದಿದೆ. 


ಆಸ್ಪತ್ರೆಯಲ್ಲಿ ಲಭ್ಯವಿರುವ ರೋಗಿಯ 
ಹಾಸಿಗೆಗಳ ಸಂಖ್ಯೆ (ವಿಶೇಷವಾಗಿ ತೀವ್ರ 


ಬಾಕ್ಸ್‌ 1 ಸಾಂಕ್ರಾಮಿಕ ರೋಗದ ಉಗಮ 
ಪ್ರಾರಂಭದಲ್ತ, ಯಾವ ಮನುಷ್ಯನೂ ಇದಕ್ಕೆ 
ಮುಂಚೆ ಈ ವೈರಾಣುವಿನಿಂದ ಒಮ್ಮೆಯೂ 
ಬಾಧಿತನಾಗಿರಲಲ್ಲ. ಆದ್ದರಿಂದ, ನಮ್ಮಲ್ಲಿ 
ಯಾರಿಗೂ ಸೋಂಕು ಪ್ರತಿರೋಧಕ ಶಕ್ತಿ 
ಇರಲಲ್ಲ. ವ್ಯಾಪಾರ ಅಥವಾ ವಿನೋದಕ್ಕೆಂದು 
ಅಂತರರಾಷ್ಟ್ರೀಯ ಪ್ರವಾಸ ಜನಪ್ರಿಯವಾಗಿರು- 
ವುದರಿಂದ ಜನರೇ ರೋಗ ಹರಡುವಿಕೆಗೆ 
ಕಾರಣವಾಗಿ, ರೋಗವಾಹಕದಂತೆ ಕೆಲಸ 
ಮಾಡಿದರು. ವೈರಾಣು ಎಲ್ಲ ರಾಷ್ಟ್ರಗಳ 
ಗಡಿಯನ್ನು ಮೀರಿ ಹರಡಿತು. 2೦೭೦ರ 
ಫೆಬವರಿ ತಿಂಗಳ ಪ್ರಾರಂಭದಲ್ಲಿ ಕನಿಷ್ಠ ಏಳು 
ರಾಷ್ಟ್ರಗಳು ಸೋಂಕಿನಿಂದ ಬಾಧಿತವಾದವು.- 
ಇಷ್ಟು ಹೊತ್ತಿಗೆ ಇದು ಪಿಡುಗು (Pandemic) 
ಎನಿಸಿಕೊಂಡಿತ್ತು. ಮಾರ್ಚ್‌ ತಿಂಗಳ 
ಪ್ರಾರಂಭದ ಹೊತ್ತಿಗೆ ಇನ್ನೂ ಅನೇಕ 
ದೇಶಗಳಕಲ್ಪ್ಲ ವಾಸಿಸುತ್ತಿದ್ದ ಜನರಿಗೆ ಸೋಂಕು 
ತಗುಅಜಟ್ಟತ್ತು. 11, ಮಾರ್ಚ್‌, 2೦೭೦ ವಿಶ್ವ 


ಅ 


pe] 


(ಒಮ್ಮೆಲೇ ಎಷ್ಟು ಮಂದಿ ರೋಗಗ್ರಸ್ನರಾಗಿದ್ದಾರೆ) 


ಸಕ್ರಿಯ ಪ್ರಕರಣಗಳು 


Without 


mitigation 


ಕೆಂಪು - ನಾವು ಉಪಶಮನ ಕ್ರಮಗಳನ್ನು 
ಕೈಗೊಳದಿದ್ದರೆ ರೋಗಗ್ರಸ್ಥರಾಗಬಹುದಾದ ಜನರು 
ನೀಲ ಚುಕ್ಕೆಗಳು - ಆಸ್ಪತ್ರೆಗಳು ಚಿಕಿತ್ಸೆ ನೀಡಬಹುದಾದ 
ತೀವ್ರ ರೋಗದಿಂದ ಬಳಲುತ್ತಿರುವ ಜನರ ಸಂಖ್ಯೆ 
ಹಳದಿ - ನಾವು ಉಪಶಮನ ಕ್ರಮಗಳನ್ನು 
ಕೈಗೊಂಡರೆ ರೋಗಗ್ರಸ್ತರಾಗಬಹುದಾದ ಜನರು 


With 
mitigation 


ಕಾಲಾವಧಿ >» 
(ಎಷ್ಟು ಸಮಯದಿಂದ ವೈರಾಣು ಹರಡುತ್ತಿದೆ) 


ಚಿತ್ರ 1 ಉಪಶಮನದ ಕ್ರಮಗಳು ಸಾಂಕ್ರಾಮಿಕದ ಪರಿಮಾಣ ರೇಖೆಯನ್ನು (ಟೀ) ನೇರ ಮಾಡಲು ನೆರವಾಗಬಲ್ಲದು. 
ಕೃಪೆ: RCraig09,Wikimedia Commons. URL.: https://wikimedia.org/wiki/File:20200403 Flatten the curve 
animated GIF.gif. License: CC-BY-SA ಇದರಲ್ತನ ಒಂದು ಚಿತ್ರದಿಂದ ಅಳವಡಿಸಿಕೊಳ್ಳಲಾಗಿದೆ. 


ನಿರಾ ಘಟಕದಲ್ಲಿ) ಅಗತ್ಯವಿರುವ ಎಲ್ಲ 
ರೋಗಿಗಳಗೂ ಸಾಕಾಗದೇ ಹೋದಾಗ 
ಸಾಂಕ್ರಾಮಿಕ ವೇಗವಾಗಿ ಹರಡಿ, ದೇಶದ 
ಆರೋಗ್ಯ ಸೇವಾ ವ್ಯವಸ್ಥೆಯನ್ನು 
ಮುಳುಗಿಸಿಬಡಬಲ್ಲದು. ಆಪ್ಪತ್ರೆಯಲ್ಲನ 
ರೋಗಿಯ ಹಾಸಿಗೆಗಳಗೆ ಅತೀವ ಬೇಡಿಕೆಗೆ 
ಕಾರಣ ಕಡಿಮೆ ಸಮಯದಲ್ಲ 
ಕಾಣಿಸಿಕೊಳ್ಳುವ ಹೆಚ್ಚನ ಪ್ರಮಾಣದ ತೀವ್ರತರ 
ಮತ್ತು ಜಟಲವಾದ ರೋಗಪ್ರಕರಣಗಳು. 
ಆದ್ದರಿಂದ. ಸೋಂಕು ಹರಡುವಿಕೆಯನ್ನು 
ಕಡಿಮೆಯಾಗಿಸುವುದು, ಹಿತಕರವೂ. 
ಬುದ್ಧಿವಂತಿಕೆಯ ಮಾರ್ಗವೂ ಆಗಿದೆ. ಇದಕ್ಕೆ 
ಸಾಂಕ್ರಾಮಿಕ ಪರಿಮಾಣ ರೇಖೆಯನ್ನು 


ಸಮತಲವಾಗಿ ಮಾಡುವುದು (Flattening 


ಆರೋಗ್ಯ ಸಂಸ್ಥೆ ಇದನ್ನು ವಿಶ್ವವ್ಯಾಪಿ ಪಿಡುಗು 
ಎಂದು ಘೋಷಿಸಿತು. 


ಭಾರತದಲ್ಲಿ ಪಿಡುಗು ಮುನ್ನಡೆ ಈಗ 

ಎಲ್ಲರಿಗೂ ತಿಆದ ವಿಷಯವಾಗಿದೆ. ರಾಷ್ಟ್ರೀಯ 
ಜಾಲತಾಣಗಳು (ಆರೋಗ್ಯ ಇಲಾಖೆ, 
ಇಂಡಿಯನ್‌ ಕೌನ್ಸಿಲ್‌ ಆಫ್‌ ಮೆಡಿಕಲ್‌ 
ರಿಸರ್ಚ್‌). ವರ್ಲ್ಲೋಮೀಟರ್‌ ಕೊರೋನ 
ವೈರಸ್‌ ಮತ್ತು ವಿಕಿಪೀಡಿಯಾ ಭಾರತದಲ್ಲನ 
ಸಾಂಕ್ರಾಮಿಕದ ಬಣ್ಣೆ ವಿವರವಾದ 
ದತ್ತಾಂಶಗಳನ್ನು ಒಳಗೊಂಡಿವೆ. ಏಪ್ರಿಲ್‌-ಮೇ- 
ಜೂನ್‌ ತಿಂಗಳುಗಳು ದೊಡ್ಡ ನಗರಗಳಲ್ಲ 
ಸಾಂಕ್ರಾಮಿಕ ಹರಡುವುದು ಕಂಡು ಬಂದರೆ, 
ಮೇ-ಜೂನ್‌-ಜುಲೈ ತಿಂಗಳುಗಳು ಸಣ್ಣ 
ನಗರಗಳಲ್ಲ ಪಿಡುಗಿನ ಹರಡುವಿಕೆ ಕಂಡು 
ಬಂತು. ಕಡೆಗೆ, ಜೂನ್‌-ಜುಲೈ-ಆಗಸ್ಟ್‌ 
ತಿಂಗಳುಗಳಲ್ಲ ಗ್ರಾಮೀಣ ಭಾಗಗಕಲ್ಲ ರೋಗ 
ಉಂಬಾಗಿದ್ದು ಕಂಡುಬಂತು. ಹೀಗೆ. ದೈಶಿಕವಾಗಿ 


9೨0೦ | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


the Epidemic curve) ಎನ್ನುವರು (ಚಿತ್ರ 1 
ನೋಡಿ). ಇದನ್ನು ಎರಡು ವಿಧಾನಗಳಂ೦ದ 
ಸಾಧಿಸಬಹುದು. ಮೊದಲನೆಯದು ಸೋಂಕು 
ಉಂಬಲಾಗುವ ಸಂದರ್ಭಗಳನ್ನು 
ನಿವಾರಿಸಿಕೊಳ್ಳುವಂತೆ ಜನರನ್ನು 
ಪ್ರೋತ್ಸಾಹಿಸುವುದು. ಪ್ರತಿಯೊಬ್ಬ ವ್ಯಕ್ತಿಯೂ 
ಇತರ ವ್ಯಕ್ತಿಗಳಿಂದ ಕನಿಷ್ಠ ಎರಡು ಮೀಟರ್‌ 
ದೈಹಿಕ ಅಂತರವನ್ನು ಕಾಪಾಡಿಕೊಂಡರೆ 
ಇದನ್ನು ಸಾಧಿಸಬಹುದು. ಎರಡನೇ 
ವಿಧಾನವೆಂದರೆ, ಪ್ರಸರಣದ ವಾಹಕದೊಂದಿಗೆ 
ಸಂಪರ್ಕದ ಅಪಾಯವನ್ನು ಆದಷ್ಟು ಕಡಿಮೆ 
ಮಾಡುವುದು. ಒಂದು ಮೀಟರ್‌ (ಅಥವಾ 
ಮೂರು ಅಡಿ) ದೈಹಿಕ ನಿಕಟತೆ ಅಗತ್ಯವಿರುವ 
ಯಾವುದೇ ಸಾಮಾಜಕ ಪಾರಸ್ಪರಿಕ 


ಮತ್ತು ಐಹಿಕವಾಗಿ (spatially and 
temporally) ಸಂಭವಿಸುವ ಅಸಮಕಾಲಕ 
ಸಾಂಕ್ರಾಮಿಕ ರೋಗಗಳು ಒಂದು ದೇಶದ 
ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಿಸಿದ 
ಸಂಖ್ಯಾವೈಜ್ಞಾನಿಕ ಅರ್ಥ ಕಲ್ಪನೆ (Statistical 
Construct) ಯನ್ನು ಪ್ರಭಾವಿಸುತ್ತವೆ. ಈ 
ಪಿಡುಗು ರೋಗವು ಹೋಗಿ ಅಕ್ಟೋಬರ್‌ನಲ್ಲ 
ಕಡಿಮೆಯಾಗಲು ಪ್ರಾರಂಭಸಿ ಜನವರಿ-ಫೆಬ್ರವರಿ 
೨೦೨1 ರವರೆಗೂ ಇಆಯುತ್ತಾ ಹೋಗುವ 
ಸಾಧ್ಯತೆಗಳವೆ. ತದನಂತರ, ಸೋಂಕು 
ಮಾನವ ಸಮುದಾಯದಲ್ಲ ಸ್ಥಳೀಯ 
ವ್ಯಾಧಿಯಾಗಿ ಭರಾಟಿಯಿಲ್ಲದ ಕಾಲ (ಒಂದು 
ಸ್ಥಳಕ್ಕೆ ಅತ್ಯಲ್ಪ ಸಂಖ್ಯೆಯಲ್ಲ ಜನರು ಭೇಟ 
ಕೊಡುವ ವರ್ಷದ ಕಾಲ) ಮತ್ತು ಭರಾಟಿಯ 
ಕಾಲ (ಒಂದು ಸ್ಥಳಕ್ಕೆ ಅತ್ಯಧಿಕ ಸಂಖ್ಯೆಯಲ್ಲಿ 
ಜನರು ಭೇಟ ಕೊಡುವ ವರ್ಷದ ಕಾಲ) ಗಳ 
ನಡುವೆ ಆವರ್ತನಗೊಂಡು ತಲೆದೋರುವ 
ಎಲ್ಲ ಸಾಧ್ಯತೆಗಳವೆ. 


ಕ್ರಿಯೆಯ ಸಂದರ್ಭದಲ್ಲ ಮುಖಕ್ಕೆ ಮಾಸ್ಟ್‌ ವೃದ್ಧರೊಂದಿಗೆ ಒಡನಾಡುವ ಸಂದರ್ಭಗಳಲ್ಪ ಉಪಶಮನದ ಮತ್ತೊಂದು ಮುಖ್ಯ 


ಧರಿಸುವಂತೆ ಜನರನ್ನು ಮನೆಯೊಳಗೇ ಇದ್ದರೂ ಈ ಅಂಶವು ಬಹಳ ಅಂಶವಾಗಿದೆ. ಕೋವಿಡ್‌-1೨ ರ ಮರಣ 
ಪ್ರೋತ್ಹಾಹಿಸುವುದರಿಂದ ಸಾರ್ಸ್‌-ಕೋಪವಿ-2 ಮುಖ್ಯು. ವೃದ್ಧರು ಮತ್ತು ಅವರೊಂದಿಗೆ ಪ್ರಮಾಣಕ್ಷೆ ನಾಲ್ಲು ನಿರ್ಧಾರಕಗಳವೆ. 
ಸೋಂಕು ಇರುವವರು (ಹೊರಗೆ ಒಡನಾಟವಿರಿಸಿಕೊಂಡ ಪ್ರತಿಯೊಬ್ಬರೂ 

ವ್ಯಕ್ತವಾಗದಂತೆ ಇರುವುದೂ ಸಹ) ಸಣ್ಣ ಮಾಸ್ಟ್‌ ಧರಿಸುವುದು ಮತ್ತು ಕೈಗಳನ್ನು —-  ಕೊರೋನ ವೈರಾಣುವಿನ ಅಂತರ್ಗತ 
ಹನಿಗಳನ್ನು ಪ್ರಸಾರ ಮಾಡುವುದನ್ನು ಶುಚಿಯಾಗಿಡುವ ಅಭ್ಯಾಸ ಮಾಡುವುದು ತೀಕ್ಷ್ಮತೆ (ಇದಕ್ಕೆ ಯಾವುದೇ ವೈರಾಣು 
ತಪ್ಪಿಸಿದಂತಾಗಿ ಸೋಂಕಲ್ಲದವರು ಸೋಂಕಿತ (ಪ್ರತಿಬಾರಿಯ ಸಂಪರ್ಕದ ನಂತರ ಪ್ರತಿರೋಧಕ ಔಷಧಿ ಚಿಕಿತ್ಸೆ ಲಭ್ಯವಿಲ್ಲ) 
ವ್ಯಕ್ತಿಗಳ೦ದ ಹೊರಬರುವ ಸಣ್ಣ ಹನಿಗಳನ್ನು ಕೈಗಳನ್ನು ಸೋಪು ಮತ್ತು ನೀರಿನಿಂದ - ಹೋಂಕಿತರ ವಯಸ್ಸು (55 ರಿಂದ 6೦ 
ಒಳಗೆ ತೆಗೆದುಕೊಳ್ಳದಂತೆ ತಡೆದಂತಾಗುತ್ತದೆ. ತೊಳೆಯುವುದು) ಅತ್ಯಂತ ಆವಶ್ಯಕ ಎಂದು ವರ್ಷ ಮತ್ತು ಅದಕ್ಕಿಂತ ಅಧಿಕ ವಯಸ್ಥರ 
(ಬಾಕ್‌ ೭ ನೋಡಿ) ಶಿಫಾರಸು ಮಾಡಲಾಗಿದೆ. ಹೆಚ್ಚು ಸಂಖ್ಯೆಯಲ್ಲ ಗುಂಪಿನಲ್ಪ ವಯಸ್ಸು ಹೆಚ್ಚುತ್ತಾ 


ಬಾಕ್ಸ್‌ 2 ನಿಶ್ಪಬ್ದ ಸೋಂಕುಗಳು 
ಎಂದರೇನು? 

ಎಲ್ಲ ಸಾಂಕ್ರಾಮಿಕ ರೋಗಗಳಂತೆಯೇ, 
ಕೋವಿಡ್‌-19 ಕೆಲವು ಜಿಹ್ನೆಗಳು ಮತ್ತು 
ರೋಗ ಸೂಚಕ ಲಕ್ಷಣಗಳವೆ. ಇವು 
ಸಾರ್ಸ್‌-ಕೋಪವಿ-೨2 ಕ್ಷೆ ತೆರೆದುಕೊಂಡ 
ಸಮಯದಿಂದ 2 ರಿಂದ 14 ದಿನದ ಬಳಕ 
ಕಾಣಿಸಿಕೊಳ್ಳಬಹುದು. ಅಲ್ಲದೆ, ಸಾರ್ಸ್‌- 
ಕೋವಿ-೭2 ಸೋಂಕು ಕೆಲವು 
ಸಂದರ್ಭಗಳಲ್ಲ ತೀವ್ರತರವಾದ ಮತ್ತು 
ಮಾರಣಾಂತಕವೂ ಆದ ರೋಗಕ್ಷೆ 
ಕಾರಣವಾಗಬಹುದಾದರೂ. ಈ 
ವೈರಾಣುವಿನಿಂದ ಸೋಂಕಿತರಾದವರಲ್ಲ 
ಅರ್ಥದಿಂದ ಮೂರನೇ ಎರಡು ಭಾಗದಷ್ಟು 
ಜನರಲ್ಲ ರೋಗದ ಯಾವುದೇ 
ರೋಗಲಕ್ಷಣಗಳು ಕಂಡುಬರುವುದಿಲ್ಲ. 
ರೋಗ ಬರುವುದಕ್ಕಿಂತ ಮುಂಚೆಯೇ 
(ರೋಗ ಲಕ್ಷಣ ತಲೆದೋರುವುದಕ್ಕೆ 
ಮುಂಚೆ-Presymptomatic) ಅಥವಾ 
ರೋಗ ಬಾರದೇ ಹೋದರೂ (ರೋಗ 


ಲಕ್ಷಣವೇ ಇಲ್ಲದಿರುವಿಕೆ- Asymptomatic) 


ವ್ಯಕ್ತಿಗಳು ವೈರಾಣುವನ್ನು ಹರಡುವ 
ಸಾಧ್ಯತೆ ಇರುವಂತಹ ಸೋಂಕುಗಳಗೆ 
'ನಿಶ್ಚಬ್ಧ ಸೋಂಕುಗಳು' ಎನ್ನುವರು. ಯುವ 
ಜನರು ಸಾಮಾನ್ಯವಾಗಿ ರೋಗಲಕ್ಷಣವೇ 
ಇಲ್ಲದಂತೆ ಸೋಂಕಿಗೆ ಒಳಗಾಗುತ್ತಾರೆ 
ಅಥವಾ ಅನಾರೋಗ್ಯ ಎಂದೆನಿಸದಷ್ಟು 
ಅತ್ಯಲ್ಪ ರೋಗ ಸೂಚಕ ಲಕ್ಷಣಗಳನ್ನು 
ಹೊಂದಿರುತ್ತಾರೆ. ವೈರಾಣುವಿನಿಂದ 
ಸೋಂಕಿತರಾದವರಲ್ಲ ಕಾಲುಭಾಗದಿಂದ 
ಅರ್ಥ ಭಾಗದಷ್ಟು ಜನರಿಗೆ ಪರೀಕ್ಷೆಯಲ್ಲಿ 
ನೆಗೆಟವ್‌ ಬರಬಹುದು ಎಂಬ ಅಂಶವನ್ನು 
ಕೂಡ ನೆನಪಿನಲ್ಪಡುವುದು 
ಮುಖ್ಯವಾಗುತ್ತದೆ. 


ಬಾಕ್‌ 3 ರೋಗದ ಪ್ರಾಯೋಗಿಕ ರೋಗ 
ನಿರ್ಣಯ 

ಯಾವುದೇ ರೋಗದ ಪ್ರಾಯೋಗಿಕ 
ರೋಗ ನಿರ್ಣಯ ಪ್ರಯೋಗಾಲಯದ 
ಯಾವುದೇ ಒಂದು ಪರೀಕ್ಷೆಯನ್ನು 
ಆಧರಿಸಿರುವುದಿಲ್ಲ. ಉದಾಹರಣೆಗೆ, 
ಕೋವಿಡ್‌-19 ರ ಸಾಮಾನ್ಯ 
ಪ್ರಾಯೋಗಿಕ ರೋಗ ನಿದಾನ ರೋಗ 
ನಿರ್ಣಯವು ಏಳು ಪ್ರಧಾನ ಮತ್ತು ಆರು 
ಪ್ರಮುಖವಲ್ಲದ ಮಾನ-ದಂಡಗಳನ್ನು 


ಜನರು ಮಾಸ್ಟ್‌ ಧರಿಸಿದಷ್ಟು ಸಾಮಾಜಕ 
ಪಾರಸ್ಪರಿಕ ಕ್ರಿಯೆ ಸೋಂಕನ ತೀವ್ರ 
ಅಪಾಯದಿಂದ ಸುರಕ್ಷಿತವಾಗುತ್ತದೆ. 
ಭಾರತದಂತಹ ಹೆಚ್ಚು ಜನಸಂಖ್ಯೆಯ 
ಸಾಂದ್ರತೆಯುರುವ ದೇಶಗಕಲ್ಪ ಪರಿಮಾಣ 
ರೇಖೆಯನ್ನು ಸಮತಟಬ್ಬಾಗಿಸುವ ಅತ್ಯಂತ 
ಪರಿಣಾಮಕಾರಿ ಮಾರ್ಗಗಕಲ್ಪ್ಲ ಇದು 
ಒಂದಾಗಿದೆ. 


ಕೋವಿಡ್‌-19 ಇನ್‌ಫ್ಲೂಯನ್ನ್ಸಾ 
ರೋಗದಂತೆಯೇ ಹರಡುವುದಾದರೂ 
(ಎರಡೂ ಜಾಡ್ಯಗಳಲ್ಲಯೂ ಪ್ರಸರಣದ 
ವಾಹಕಗಳೂ ಒಂದೇ ಆಗಿದೆ), ಇದರಲ್ಲ 
ಸಾವಿನ ಅಪಾಯ ಸಂಭವನೀಯತೆ 10 
ರಿಂದ 3೦ ಪಟ್ಟು ಹೆಚ್ಚಾಗಿರುತ್ತದೆ. ಆದ್ದರಿಂದ, 
ಮರಣಪ್ರಮಾಣವನ್ನು ತಧ್ದಿಸುವುದು 


ಆಧರಿಸಿದೆ (ಕೋಷ್ಠಕ 1 ನೋಡಿ). ಈ 
ಮಾನದಂಡಗಳು ಪ್ರಧಾನ ಮತ್ತು ಅಪ್ರಧಾನ 
ರೋಗ ಸೂಚಕ ಲಕ್ಷಣಗಳೊಂದಿಗೆ 
ಯಾವುದೇ ಸಂಬಂಧ ಹೊಂದಿಲ್ಲವಾದ್ದರಿಂದ 
ಇವುಗಳನ್ನು ರೋಗಸೂಚಕ ಲಕ್ಷಣಗಳು 
ಎಂದು ತಪ್ಪು ತಿಆಯಬಾರದು. 


(3) ಮತ್ತು (7) ನೇ ಮಾನದಂಡಗಳನ್ನು 
ಒಳಗೊಂಡಿದ್ದರೆ ಕೋಪಿಡ್‌-1೨ ರ 
ರೋಗನಿರ್ಣಯ ಮಾಡಲು ಕನಿಷ್ಠ ಮೂರು 
ಪ್ರಧಾನ ಮಾನದಂಡಗಳು ಅಗತ್ಯವಾಗುತ್ತವೆ. 
(3) ಮತ್ತು (7) ನೇ ಮಾನದಂಡಗಳನ್ನು 
ಒಳಗೊಳ್ಳದೆ ಇದ್ದರೆ, ಇತರ ಮೂರು ಪ್ರಧಾನ 
ಮಾನದಂಡಗಳನ್ನು ಹಾಗೂ ಕನಿಷ್ಟ ಎರಡು 
ಅಪ್ರಧಾನ ಮಾನದಂಡಗಳನ್ನು ಆಧರಿಸಿ 
ಕೋಪಿಡ್‌-1೨ ರ ರೋಗನಿರ್ಣಯ 
ಮಾಡಲಾಗುತ್ತದೆ. ಆದಾಗ್ಯೂ, ವೃಧ್ಧರಲ್ಲ (- 
65 ವರ್ಷ ವಯಸ್ಸು) ಮತ್ತು ದೀರ್ವಕಾಅೀನ 
ಸಾಂಕ್ರಾಮಿಕವಲ್ಲದ ಜಾಡ್ಯಗಳು ಇರುವವರಲ್ಲ 
ಶೇ ಮಾನದಂಡಗಳು ಪೂರೈಕೆ ಆಗದಿರುವ 
ಸಾಧ್ಯತೆಯುದೆ. ಈ ವರ್ಗದಲ್ಲ ಬರುವ 
ವ್ಯಕ್ತಿಗಳಲ್ಲ ಅಲ್ಲ ತೀವ್ರತೆಯ ಜ್ವರ, ಸನ್ನಿ 
(ಖಾಲುಲೆಯ ಕಾರಣದಿಂದ ಮತಿ 
ವಿಭ್ರಮವಾಗಿ ಅಸಂಬದ್ಧವಾಗಿ 
ಮಾತನಾಡುವಿಕೆ), ತೂಕಡಿಕೆ ಅಥವಾ ದೇಹ 
ಭಂಗಿಗೆ ಸಂಬಂಧಪಟ್ಟ ಅಸ್ಥಿರತೆ ಮುಂತಾದ 
ಸೂಕ್ಷ್ಮ ರೋಗಸೂಚಕ ಲಕ್ಷಣಗಳು 


ಹೋದಂತೆ ಅಪಾಯ ಸಂಭವವೂ 
ಹೆಚ್ಚುತ್ತದೆ) 

- ಮೊದಲೇ ವ್ಯಕ್ತಿಗಳಲ್ಲ ಇರುವ ಸಹವರ್ತಿ 
ರೋಗಗಳು (ಏಕಕಾಲದಲ್ಲ 
ಉಂಬಲಾಗುವ ರೋಗಗಳು ಅಥವಾ 
ದೈಹಿಕ ಪರಿಸ್ಥಿತಿಗಳು). ಉದಾಹರಣೆಗೆ, 
ಮಧುಮೇಹ, ದೀರ್ಷಕಾಲದ ಹೃದಯ 
ಸಂಬಂಧಿ ಖಾಲುಲೆಗಳು, ದೀರ್ಪಕಾಲಕ 
ಶ್ವಾಸಕೋಶದ ಮತ್ತು ಮೂತ್ರಕೋಶದ 
ಜಾಡ್ಯಗಳು, ಸೋಂಕು ಪ್ರತಿರಕ್ಷಾ 
ದಮನಕಾರಿ ರೋಗಗಳು ಅಥವಾ 
ಚಿಕಿತ್ಸೆಗಳು (ಉದಾ: ಕ್ಯಾನ್ಸರ್‌ಗಳು ಮತ್ತು 
ಕ್ಯಾನ್ಸರ್‌ಗೆ ನೀಡುವ ಚಿಕಿತ್ಸೆಗಳು), ಮತ್ತು 

- ರೋಗ ನಿರ್ಣಯ ಸಮರ್ಪಕತೆ ಮತ್ತು 
ನಿಖರತೆ ಹಾಗೂ ತೀವ್ರ ರೋಗ ಸೂಚಕ 
ಲಕ್ಷಣಗಳ ಚಿಕಿತ್ಸೆ (ಬಾಕ್‌ 3 ನೋಡಿ) 


ಕಾಣಬಹುದು. ಅಂತಹ ರೋಗಿಗಳನ್ನು ಪಲ್ಡ್‌ 
ಆಕ್ಷಿಮೆಟ್ರ ಮತ್ತು / ಅಥವಾ ಎದೆಗೂಡಿನ 
ಪ್ರತಿಮೀಕರಣ (Chest Imaging) 
ಪರೀಕ್ಷೆಗಆಗೆ ಒಳಪಡಿಸಬೇಕು. ಒಂದು ವೇಳೆ 
ಫಲತಾಂಶಗಳು (6) ಅಥವಾ (7)ನೇ ಪ್ರಥಾನ 
ಮಾನದಂಡಗಳನ್ನು ಪೂರೈಸಿದರೆ ಅವರನ್ನು 
ತಕ್ಷಣವೇ ವೈದ್ಯಕೀಯ ನಿರ್ವಹಣೆಗಾಗಿ 
ಆಸ್ಪತ್ರೆಗೆ ದಾಖಬಆಸಬೇಕು. ಐದು ವರ್ಷಕ್ಕಿಂತ 
ಕೆಳಗಿನ ವಯಸ್ಸಿನ ಮಕ್ನಕಲ್ಪಯೂ 
ಕೋವಿಡ್‌-19೨ರ ರೋಗ ಸೂಚಕ ಲಕ್ಷಣಗಳು 
ಮೇಲೆ ವಿವರಿಸಿದ ಲಕ್ಷಣಗಳಗಿಂತ 
ಭಿನ್ನವಾಗಿರುವ ಸಂಭವವಿದೆ. 


ಅಗತ್ಯವೆಂದು ಕಂಡುಬಂದರೆ, ವೈದ್ಯರು ಆಳದ 
ಮೂಗುದ್ರವ ಅಥವಾ ಗಂಟಲು ದ್ರವದ RT- 
PCR ಪರೀಕ್ಷೆಯನ್ನು ನಡೆಸಬಹುದು. RT-PCR 
ಪರೀಕ್ಷೆಯು ಕೇವಲ ಸೋಂಕನ್ನು ಪತ್ತೆ- 
ಹಚ್ಚುತ್ತದೆಯೆ ಹೊರತು ರೋಗವನ್ನಲ್ಲ ಎ೦ಬ 
ಸಂಗತಿಯನ್ನು ನಾವು ನೆನಪಿನಲ್ಲಡಬೇಕು. 
ಸೋಂಕು ತಗುಲದೆ ಎಂದು ಕಂಡುಬಂದರೂ 
RT-PCR ಪರೀಕ್ಷೆಯ ಫಅತಾಂಶಗಳನ್ನು 
ಅರ್ಥೈಸುವಾಗ ಎಚ್ಚರ ವಹಿಸಬೇಕಾದ 
ಅಗತ್ಯವಿದೆ. ಸುಮಾರು ಮೂರನೇ ಎರಡರಷ್ಟು 
ಪ್ರಕರಣಗಳ ಆಳದ ಮೂಗು ದವದ ಮತ್ತು 
ಸುಮಾರು ಅರ್ಥದಷ್ಟು ಪ್ರಕರಣಗಳ ಗಂಟಲು 
ದ್ರವದ RT-PCR ಪರೀಕ್ಷೆಯು ಪಾಸಿಟವ್‌ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 ' 91 


ಎಂಬ ಫಅತಾಂಶವನ್ನು ಕೊಡುತ್ತದೆ. ಉಳದವುಗಳಲ್ಲ ತಪ್ಪಾಗಿ ನೆಗೆಟವ್‌ ಎಂದು ಬರುತ್ತವೆ. ಅಂದರೆ. ಪ್ರಾಯೋಗಿಕ ರೋಗ ನಿರ೯ಯದ ರೋಗವಿದೆ 
ಎಂದು ತೋರಿಸಿದರೂ ರೋಗಿಯ RT-PCR ಪರೀಕ್ಷೆಯ ಫಅತಾಂಶವು ನೆಗೆಟವ್‌ ಎಂದು ಬರುತ್ತದೆ. ವೈರಾಣು ಪ್ರತಿವಿಷಜನಕ (Viral Antigen) ವನ್ನು 
ವೇಗವಾಗಿ ಪತ್ತೆಹಚ್ಚುವ ಪ್ರತಿವಿಷಜನಕ ಪತ್ತೆಯ ಪರೀಕ್ಷೆಗಳು (Antigen Detection Tests) ಲಭ್ಯವಿದ್ದರೂ, ಅವುಗಳ ಕಾರ್ಯಕ್ಷಮತೆಯ ಲಕ್ಷಣಗಳ 


ವಿಶ್ಲೇಷಣೆಯನ್ನು ಇನ್ನೂ ಕೈಗೊಳ್ಳಬೇಕಿದೆ. 


ಕೋಷ್ಟಕ 1: ಕೋವಿಡ್‌-1೨ ರ ಪ್ರಾಯೋಗಿಕ ರೋಗನಿರ್ಣಯದ ಪ್ರಮುಖ ಮತ್ತು ಪ್ರಮುಖವಲ್ಲದ ಮಾನದಂಡಗಳು 


ಪ್ರಮುಖ ಮಾನದಂಡಗಳು 


ಪ್ರಮುಖವಲ್ಲದ ಮಾನದಂಡಗಳು 


1. ಜ್ವರ - 8 ದಿನಗಳು 


ಎ. ತಲೆನೋಪವು/ ದೇಹದಲ್ತ ನೋವು/ ಸ್ನಾಯುನೋವು 


2. ಕೆಮ್ಮು 


ಬ. ತೀವ್ರ ದಣಿವು/ ಆಲಸ್ಯ ಅಥವಾ ನಿರುತ್ದಾಹ 


3. ವಾಸನೆ ಹಾನಿ (ರುಚಿಯ ಅನುಭವದ ನಷ್ಟ ಅಥವಾ ನಷ್ಟವಿಲ್ಲದೆಯೂ ಇರಬಹುದು) 


ಸಿ. ಪಾಂತಿಯೊಂದಿಗಿನ ಅಥವಾ ಅದಿಲ್ಲದೆಯೂ ಬರುವ ಅತಿಸಾರ 


ನಿಮಿಷಕ್ಕೆ 12 ರಿಂದ 16 ಉಸಿರುಗಳು) 


4. ವಿಶ್ರಾಂತಿಯಲ್ಲ ಉಸಿರಾಟದ ಪ್ರಮಾಣ - 25/ ನಿಮಿಷ(ಸಾಧಾರಣ ಪ್ರಮಾಣ 


ಡಿ. ನಸುಗೆಂಪು ಕಣ್ಣು (ಪ್ರವಣದೊಂದಿಗೆ ಅಥವಾ ಅದಿಲ್ಲದೆಯೂ ಕಣ್ಣಿನ 
ಆರ್ದಚರ್ಮದ ಕೆಂಪುತನ ಅಥವಾ ಕೆಂಪಾಗಿರುವಿಕೆ) 


ಈ; ಎದೆಗೂಡನ್ನು ಸ್ಲೆಥೇಸ್ಗೋಪಿನಿಂದ ಆಕರ್ಣಿಸಿದಾಗ(ದೇಹದ ಒಳಗಣ ಶಬ್ದಗಳನ್ನು 
ಪರೀಕ್ಷಿಸುವುದಕ್ಕಾಗಿ) ಚಟಪಟಗುಟ್ಟುವಿಕೆ (Crepitation) [Waಿರಾಡಿದಾಗೆ 
ಚಿಟಲು (ಚಟಪಟಗುಟ್ಟುವಿಕೆ) ಅಥವಾ ಲಟಲಟ ಸದ್ದಾಗುವಿಕೆ] 


ಇ. ಚರ್ಮ ವಿಕಾರ [ಕೆರೆತ ಇಲ್ಲದಿರಬಹುದು, ಕಪ್ಪುಕಲೆ, 
ಮೊಡವೆ, ಗಂಡೆ (ಚರ್ಮದಲ್ಲ ಅಲ್ಲಲ್ಲ ಆಗುವ ಉರಿಯೂತ), 
ತುರುಚಿ ದದ್ದು ಅಥವಾ ಬೊಕ್ಕೆ] 


6. ಆಕ್ಕಿಜನ್‌ ಮಟ್ಟ - ೨4% ಫಿಂಗರ್‌ ಪಲ್ಡ್‌ ಆಕ್ಕಿಮೀಟರ್‌ನಿಂದ ಅಳೆದದ್ದು 


ಎಫ್‌. ದುದ್ಧರಸಕೋಶ (ಒಂದು ವಿಧದ ಬಆರಕ್ತ ಕಣಗಳು) - ೨೦% 
ನೊಂದಿಗೆ ಬಆರಕ್ತ ಕಣಗಳ ಸಾಮಾನ್ಯ ಅಥವಾ ಕೆಳಸಾಮಾನ್ಯ ಸಂಖ್ಯೆ 


ಸ ಕಂಪ್ಯೂಟರೀಕೃತ ಟೊಮೊಂದ್ರಫಿ (€T 5can) ಅಥವಾ ಎಕ್ಸ್‌ ರೇ ನಲ್ಪ 

ತೆಗೆದಾಗ ಕಾಣುವ ಪ್ಯಾಚಿ ನ್ಯುಮೋನಿಯಾ. ಇದು ಇದ್ದಲ್ಲ ಎರಡೂ 
ಶ್ವಾಸಕೋಪಶಗಳಲ್ಲ ಗೆರೆಗೆರೆಯಂತಹ ನೆರಳನಂತೆ ಇಲ್ಲವೇ ಅಪಾರದರ್ಶಕ 

ಗಾಜನಂತೆ ಕಾಣವುದು. ಆದರೆ, ಖಂಡ ನ್ಯುಮೋನಿಯ (Lobar Pneumonia) 
ಕಂಡು ಬರುವಂತೆ ಒಂದು ಭಾಗ ಅಥವಾ ಖಂಡಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ 
ಹಾಗೂ ಕ್ಯಾವಿಟರಿ ಲೆಷನ್ಸ್‌ನಲ್ಲ ಕಂಡುಬರುವಂತೆ ಕ್ಯಾವಿಟ ಉಂಬಾಗಿರುವ 
ಶ್ವಾಸಕೋಶಗಳ ಅಂಗಾಂಶಗಳ ಬದಲಾವಣಿ ಮಾಡಬೇಕಾಗಿರುವುದಿಲ್ಲ. 


ಗಮನಿಸಿ: ಈ ಮಾಹಿತಿಯನ್ನು ಲೇಖಕರು ಸಂದ್ರಜಸಿದ್ದು. ಇದನ್ನು ಸಂಶೋಧನೆಯಿಂದ ದೃಢೀಕರಿಸಲಾಗಿಲ್ಲ. 


ಈ ರೋಗಕ್ಕೆ ಸುಲಭವಾಗಿ ಈಡಾಗುವವರಲ್ಲ 
(ವಯಸ್ಸಾದವರು ಮತ್ತು ಸಹವರ್ತಿ 
ರೋಗಗಳರುವವರು) ಮರಣ ಪ್ರಮಾಣವನ್ನು 
ತಗ್ಗಿಸಲು ಅವರನ್ನು ಪ್ರತಿಲೋಮ 
ಕ್ಲಾರಂಟ್ಕಿನ್‌ ವಿಧಾನದ (Reverse 
Quarantine Approach) ಮೂಲಕ ಅವರ 
ಮನೆಯೊಳಗೆ ಸುರಕ್ಷಿತವಾಗಿ ಇರಿಸುವುದು 
ಒಂದು ಪರಿಣಾಮಕಾರಿ ಮಾರ್ಗ. ಭಾರತದಲ್ಲ 
ಯುವ ಜನಸಂಖ್ಯೆ ಹೆಚ್ಚನ ಪ್ರಮಾಣದಲ್ಲರುವ 
ಅನಮುಕೂಲತೆಲುದೆ. ಇದರಿಂದಾಗಿ ಮರಣ 
ಪ್ರಮಾಣ ಕಡಿಮೆಯಾಗಬಲ್ಲದು. ಆದಾಗ್ಯೂ, 
ಸಕಾಲದಲ್ಲ ಉತ್ತಮ ಗುಣಮಟ್ಟದ ಆರೋಗ್ಯ 
ಶುಶ್ರೂಷೆ ಲಭ್ಯವಾಗದೇ ಹೋದರೆ ಯುವ 
ಜನಸಂಖ್ಯೆಯಿಂದ ಆಗುವ ಲಾಭ ಕೈ 
ತಪ್ಪಿಹೋಗುತ್ತದೆ. 


ಕೊನೆಯ ಮಾತು 

ಶೇ ನಮ್ಮನ್ನು ಪೀಡಿಸುತ್ತಿರುವ ಪಿಡುಗಿನ 
ಪ್ರಮಾಣವನ್ನು ನೋಡಿದಾಗ ಜಾಗೃತಿ ಮತ್ತು 
ಉಪಶಮನದ ಕ್ರಮಗಳು ಅತ್ಯಂತ 
ಮುಖ್ಯವಾಗುತ್ತಿವೆ. ಪ್ರತಿಯೊಬ್ಬ ಪ್ರಜೆಗೂ 
ಸಮಸ್ಯೆಯ ಬಗ್ಗೆ ಬಜಚಿತವಾದ ತಿಳುವಳಕೆ 
ಲಭ್ಯವಾಗುವಂತೆ ಮಾಡುವುದು 
ವಿಶ್ವದಾದ್ಯಂತ ಆಯಾ ದೇಶಗಳ ಸರ್ಕಾರಗಳ 
ಮುಖ್ಯ ಜವಾಬ್ದಾರಿಗಳಲ್ಲ ಒಂದಾಗಿದೆ. 
ಲಾಕ್‌ಡೌನ್‌ನಂತಹ ಕಠಿಣತಮ ಕ್ರಮಗಳ 
ಜಾರಿಗೊಳಸುವಿಕೆಯನ್ನು ಕಡಿಮೆ ಮಾಡಲು 
ಬೇಕಾದ ಪರಿಣಾಮಕಾರಿ ಉಪಶಮನಕ್ಕೆ 
ಅಣತ್ಯವಾದ ನಡವಳಕೆಯಲ್ಲನ 
ಬದಲಾವಣಿಯ ಬಗ್ಗೆ ಅರಿವು ಮೂಡಿಸಿ 
ಅದನ್ನು ಪಾಅಸಲು ಅನುಕೂಲತೆಯನ್ನು 
ಒದಗಿಸುವ ಮತ್ತೊಂದು ಜವಾಬ್ದಾರಿಯೂ 
ಇದೆ (ಬಾಕ್ಸ್‌ 4 ನೋಡಿ). 


92 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ಪರಿಣಾಮಕಾರಿ ಉಪಶಮನಕ್ಕೆ ಅಗತ್ಯವಾದ 
ಬದಲಾದ ನಡವಳಕೆಗಳನ್ನು ಸಬರ ಮಾಹಿತಿ. 
ಸಂವಹನ ಮತ್ತು ಶಿಕ್ಷಣದ ಮೂಲಕ 
ಉಂಟುಮಾಡುವ ಸಂಯೋಜತ ವಿಧಾನಕ್ಕೆ 
'ಸಾಮಾಜಕ ಲಸಿಕೆ ಹಾಕುವುದಲ್ಲ ಎಂದು 
ಕರೆಯಲಾಗುತ್ತದೆ. 


ಭಾರತದಲ್ಲ 1೨80೦ ಮತ್ತು 1೨೨೦ ರ 
ದಶಕದಲ್ಲ ಬಂದ ಏಯ್‌ ಖಾಂಖಲೆ ವಿರುದ್ಧ 
ಕೈಗೊಂಡ ಇದೇ ರೀತಿಯ ಅತಿ ಯಶಶಸ್ಷಿ 
ಪ್ರಯತ್ನದ ಸಾಂಸ್ಥಿಕ ಮತ್ತು ಸಾಂಸ್ಕೃತಿಕ 
ನೆನಪನ್ನು ಬಳಸಿಕೊಳ್ಳಬಲ್ಲಂಥ ಅನುಕೂಲತೆ 
ನಮಗಿದೆ. ಆದರೆ, ಇದಿಷ್ಟೇ ಸಾಲದು. 
ಪ್ರತಿಯೊಬ್ಬ ವ್ಯಕ್ತಿಗೂ ಸೋಂಕಿನಿಂದ 
ಪಾರಾಗಲು ಎಲ್ಲ ಆವಶ್ಯಕ ಮುನ್ನಚ್ಚರಿಕೆ 
ವಹಿಸುವ ಜವಾಬ್ದಾರಿ ಇದೆ. ಹಾಗೆಯೇ. 
ಇದರ ಜೊತೆಯಲ್ಪಯೇ ಇತರರಿಗೆ 
ಸೋಂಕನ್ನು ಹರಡುವ ಸಂಭಾವ್ಯತೆಯನ್ನು 
ಕಡಿಮೆ ಮಾಡುವ ಜವಾಬ್ದಾರಿಯೂ ಇದೆ. 


ಬಾಕ್ಸ್‌ 4 ಲಾಕ್‌ಡೌನ್‌ಗಳು 

ಲಾಕ್‌ಡೌನ್‌ ಎಂಬುದು ಮನೆಯಿಂದ ಹೊರಗೆ ಜನರ ನಡುವೆ ದೈಹಿಕ 
ಅಂತರವನ್ನು ಖಾತ್ರಿಪಡಿಸಲು ಬಳಸಲಾಗುವ ಒಂದು ತೀಪ್ರತಮ 
ವಿಧಾನವಾಗಿದೆ. ವಿಶ್ವದಾದ್ಯಂತ ನೂರಕ್ಕೂ ಹೆಚ್ಚು ದೇಶಗಳು ಮನೆಯ 
ಹೊರಗೆ ಜನರ ನಡುವೆ ದೈಹಿಕ ದೂರವನ್ನು ಕಾಪಾಡಲು ಸಂಪೂರ್ಣ 
ಅಥವಾ ಭಾಗಶಃ ಲಾಕ್‌ಡೌನ್‌ಗೆ ಮೊರೆಹೋದವು. 


ಸಂಪೂರ್ಣ ಲಾಕ್‌ಡೌನ್‌ ಆರ್ಥಿಕತೆಯ ಮೇಲೆ ವಿಶೇಷವಾಗಿ ಜನರ 
ಜೀವಗಳ ಮತ್ತು ಜೀವನೋಪಾಯಗಳ ಮೇಲೆ ತೀವ್ರ ಪ್ರಭಾವ 
ಜರುತ್ತದೆ ಇದರ ಅತಿ ಕೆಟ್ಟ ಫಲವನ್ನು ಬಡವರು, ದಿನಗೂಲಅ 
ಕಾರ್ಮಿಕರು, ಸಣ್ಣ ಪ್ರಮಾಣದ ವ್ಯಾಪಾರಿಗಳು, ರೈತರು ಮತ್ತು ಮಕ್ಕಳು 
ಅನುಭವಿಸುತ್ತಾರೆ. ಕೆಲವು ಸಂದರ್ಭಗಕಲ್ತ್ಲ ಲಾಕ್‌ಡೌನ್‌ನಿಂದ ನಿರೀಕ್ಷಿತ 
ಪರಿಣಾಮಕ್ಕೆ ವಿರುದ್ಧವಾದ ಪರಿಣಾಮಗಳಾಗುವ ಸಾಧ್ಯತೆಯುದೆ. 
ಉದಾಹರಣೆಗೆ, ಭಾರತದಲ್ಲ ಲಾಕ್‌ಡೌನ್‌ ಸಂದರ್ಭದಲ್ಲ ಎಲ್ಲ 
ಸೇವೆಗಳನ್ನು ನಿರ್ಬಂಧಿಸಿದ್ದರಿಂದಾಗಿ ಆವಶ್ಯಕ ದಾಸ್ತಾನುಗಳನ್ನು ಅಧಿಕ 


ಪ್ರಮಾಣದಲ್ಲ ಸಂಗ್ರಹಿಸಲು ಜನರು ಮಾಡಿದ ಗಾಬರಿಂಬಂದ (Panic 


Buying) ಯೇ ಏಕಾಏಕಿ ಕೈಗೊಂಡ ಏರಿಕೆ ಕಂಡುಬಂತು. ವಸ್ತು ಬರೀದಿ 


ಆವಶ್ಯಕ ವಸ್ತುಗಳನ್ನು ಮಾರುವ ಅಂಗಡಿಗಳನ್ನು ತೆರೆಯಲು ಅವಕಾಶ 
ನೀಡುವುದರಿಂದ ಅನಗತ್ಯ ಶೇಖರಣಿ ಕಡಿಮೆಯಾಗುತ್ತದೆ. ಅದೇ ರೀತಿ, 
ಕೆಲಸ/ನೌಕರಿಗಾಗಿ ದಕ್ಷಿಣ ಮತ್ತು ಪಶ್ಚಿಮ ಭಾಗದ ರಾಜ್ಯಗಳಿಗೆ ವಲಸೆ 
ಹೋಗಿದ್ದ ಸುಮಾರು 3೦ ಮಿಆಯನ್‌ ಜನರು (ಕೆಲವರು 
ಕುಟುಂಬದೊಂದಿಗೆ) ಲಾಕ್‌ಡೌನ್‌ನಿಂದ ಹಠಾತ್ತಾಗಿ ಇದ್ದಲ್ಲೇ 
ಸಿಕ್ಕಹಾಕಿಕೊಂಡರು. ಈ ವಲಸೆಗಾರರು ನಿಧಾನವಾಗಿ ತಮ್ಮ ಪ್ರಂತ 
ರಾಜ್ಯಗಳಿಗೆ ಹಿಂದಿರುಗಿದಾಗ ಇವರು ವೈರಾಣುವಿನ ವಾಹಕರಾದರು. 
ಈ ಕಾರಣದಿಂದಾಗಿ ಆಯಾ ರಾಜ್ಯಗಳಲ್ಲ ಏಪ್ರಿಲ್‌ನಿಂದ ಜೂನ್‌ 
ತಿಂಗಳವರೆಗೂ ಈ ಸಾಂಕ್ರಾಮಿಕ ಪಿಡುಗು ರೋಗ ಪೇಗವಾಗಿ 
ಹರಡಿತು. ಇದಕ್ಕೆ ವಿರುದ್ಧವಾಗಿ, ಭಾಗಶಃ ಲಾಕ್‌ಡೌನ್‌ನಲ್ಲ ಆಹಾರ 
ಪದಾರ್ಥಗಳು ಹಾಗೂ ದಿನಸಿ ಅಂಗಡಿಗಆಗೆ ಮತ್ತು ಹೊರಾಂಗಣ 
ಉದ್ಯಾನವನಗಳು ಇತ್ಯಾದಿಗಳನ್ನು ತೆರೆಯಲು ಮಾತ್ರ ಅವಕಾಶ ನೀಡಿ 
ಶಾಲೆಗಳು ಹಾಗೂ ಅಗತ್ಯವಲ್ಲದೆ ಜನಸಂದಣಿ ಉಂಬಾಗುವಂಥ 
ವಿನೋದ ಕೂಟಗಳು, ಜಮ್‌ಗಳು, ಔತಣಕೂಟಗಳು, ಧಾರ್ಮಿಕ 
ಕಾರ್ಯಕ್ರಮಗಳು, ರೆಸ್ಟೋರಂಟ್‌ಗಳಕಲ್ಪ ತಿನ್ನು ವುದು ಇತ್ಯಾದಿಗಳನ್ನು 
ನಿರ್ಬಂಧಿಸಲಾಗುತ್ತದೆ. 


ಪ್ರಮುಖ ಅಂಶಗಳು 


ಸಾಂಕ್ರಾಮಿಕ ರೋಗತಣಜ್ಞರು ಹೊಸ ಸಾಂಕ್ರಾಮಿಕ ರೋಗದ ಹರಡುವಿಕೆಯ ನಿಯಂತ್ರಣಕ್ಕೆ ಎರಡು ವಿದಾನಗಳನ್ನು 


ಅನುಸರಿಸುತ್ತಾರೆ- ರೋಗದ ಪುನರಾವರ್ತನ ಪ್ರಸ 


೦ಗಗಳನ್ನು ಕಡಿಮೆ ಮಾಡುವುದು ಮತ್ತು ಒಬ್ಬ ಮನುಷ್ಯನಿಂದ 


ಇನ್ನೊಬ್ಬ ಅದರ ಹರಡುವಿಕೆಯನ್ನು ಸಿಯಂತ್ರಿಸುವುದು. 

ಸೋಂಕು ಹರಡುವ ವ್ಯಾಪ್ತಿ ಮತ್ತು ವೇಗವನ್ನು ನಿಯಂತ್ರಿಸಬೇಕಾದರೆ ಸೋಂಕು (ಸಂದರ್ಭ ಮತ್ತು ವಾಹಕಗಳು) 
ಹರಡುವ ಬಗೆಗಳು ಯಾವುವು ಎಂಬುದರ ಅರಿವು ಅಗತ್ಯ. 

ಸೋಂಕಿನ ಹರಡುವಿಕೆಯನ್ನು ಕಡಿಮೆ ಮಾಡುವ ಮತ್ತು ಮರಣ ಪ್ರಮಾಣವನ್ನು ತಗ್ಗಿಸುವ ಸವಾಲನ್ನು 


ಎದುರಿಸುವಂತೆ ಆರೋಗ್ಯ 


ಸೇವಾ ವ್ಯವಸ್ಥೆ ಮತ್ತು ಸಮುದಾಯಗಳನ್ನು ಸಜ್ಜುಗೊಆಸುವ ಮೂಲಕ ಸಾಂಕ್ರಾಮಿಕದ 


ಪರಿಮಾಣ ರೇಖೆಯನ್ನು ಸಮತಲವನ್ನಾಗಿಸುವುದೇ ಉಪಶಮನ ಕ್ರಮಗಳ ಗುರಿಯಾಗಿದೆ. 

ದೈಹಿಕ ಅಂತರವು ಸೋಂಕನ ಸನ್ನಿವೇಶಗಳನ್ನು ಕಡಿಮೆ ಮಾಡಿದರೆ ಮಾಸ್ಟ್‌ ಧರಿಸುವಿಕೆ ಸೋಂಕು 
ವಾಹಕದೊಂದಿಗಿನ ಸಂಪರ್ಕವನ್ನು ತಣಿಸುತ್ತದೆ. 

ರೋಗದ ತೀವ್ರತಮ ರೂಪಗಳಗೆ ಬಹಳ ಸುಲಭವಾಗಿ ತುತ್ತಾಗುವ ವ್ಯಕ್ತಿಗಳನ್ನು ಪ್ರತಿಲೋಮ ಸಂಪರ್ಕ ತಡೆ 
(ಕಾರಂಟ್ಯೆನ್‌) ಯಲ್ಲ ಇರುವಂತೆ ಪ್ರೋತ್ತಾಹಿಸುವುದು, ಸಮರ್ಥನೀಯವೂ, ನಿಬರವೂ ಆದ ರೋಗನಿರ್ಣಯ ಮತ್ತು 
ತೀವ್ರ ರೋಗಸೂಚಕ ಲಕ್ಷಣಗಳಗೆ ಚಿಕಿತ್ಸೆ ನೀಡುವುದು- ಇತ್ಯಾದಿಗಳು ಮರಣ ಪ್ರಮಾಣವನ್ನು ಕಡಿಮೆ 


ಮಾಡಬಲ್ಲವು. 


ಸಮಸ್ಯೆಯ ಬಗೆಗಿನ ನಿಖರ ಅರಿವಿನ ಲಭ್ಯತೆ ಮತ್ತು ಪರಿಣಾಮಕಾರಿ ರೋಗೋಪಶಮನದ ಅಗತ್ಯಕ್ಕೆ ತಕ್ಷಂತೆ ಜನರ 
ನಡವಳಕೆಗಕ ಬದಲಾವಣಿಯ ಬದ್ದೆ ಶಿಕ್ಷಣ ಮತ್ತು ಅದನ್ನು ಪಾಲಅಸಲು ಅನುಕೂಲಅಸುವುದು- ಇವು ಸರ್ಕಾರಗಳ 


ಜವಾಬ್ದಾರಿಗಳಾಗಿವೆ. 


ಪ್ರತಿಯೊಬ್ಬ ವ್ಯಕ್ತಿಯೂ ಸೋಂಕಿನಿಂದ ರಕ್ಷಿಸಿಕೊಳ್ಳುವ ಮತ್ತು ಅದನ್ನು ಇನ್ನೊಬ್ಬರಿಗೆ ಹರಡದಂತೆ ಮುಂಜಾಗ್ರತಾ 
ಕ್ರಮಗಳನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿದ್ದಾನೆ. 


04 


ಟಏಪ್ಪಣಿ: ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಉಪಯೋಗಿಸಲಾಗಿರುವ ಚಿತ್ರದ ಆಕರವು ಗಃps://pixabay.com/illustrations/physical-distancing-social-distancing-4987118/. 


ಕೃಪೆ: ರಾಮ್‌ಡ್ಲೊನ್‌.ಪಿಕ್ಸ್‌ಬೇ. ಲೈಸೆನ್ಸ್‌: ೭-0 


ಟ ಜೇಕಬ್‌ ಜಾನ್‌ ಕ್ರಿಶ್ಚಿಯನ್‌ ಮೆಡಿಕಲ್‌ ಕಾಲೇಜನ (ವೆಲ್ಲೂರ್‌)ಲ್ಪ ಪ್ರಾಥ್ಯಾಪಕರು. ಕ್ಕಿ ಕಿನಿಕಲ್‌ ವೈರಾಲಜ ಮತ್ತು ಮೈಕ್ರೊಬಯಾಲಜ ವಿಭಾಗಗಳ ಹಿಂದಿನ ಮುಖ್ಯಸ್ಥರೂ ಆಗಿದ್ದಾರೆ. 
ಐಸಿಎಂಆರ್‌ ಸಂಸ್ಥೆಯ ಸೆಂಟರ್‌ ಆಫ್‌ ಅಡ್ವಾನ್ಸ್‌ ರಿಸರ್ಚ್‌ ಇನ್‌ ವೈರಾಲಜಯ ನಿರ್ದೇಶಕರೂ ಆಗಿದ್ದರು. ಭಾರತದಲ್ಲ ಮೊದಲನೆಯ ಡಯಾಗ್ಗೊ ಸಿಕ್‌ ವೈರಾಲಜ 
ಲ್ಯಾಬೊರೇಟರಿಯನ್ನು ಸ ಸ್ಥಾಪಿಸಿದ ಹೆದ್ಗಳಕೆಗೆ ಪಾತ್ರಾಗಿರುವ ಡಾ. ಜಾನ್‌ರವರು ತಮಿಳುನಾಡಿನ ವೆಲ್ಲೂರಿನಲ್ತ ಮತ್ತು ಉತ್ತರ ಆರ್ಕಾಟ್‌ ಜಲ್ಲೆಯಲ್ಲ ರ ಮೋಲಆಯೋ 
ನಿಯಂತ್ರಣ ಮಾದರಿಯು ತಿ ರ ನಿರ್ಮೂಲನದ ಉಪಕ್ರಮಕ್ಕೆ ಸ್ಫೂರ್ತಿ ನೀಡಿತು. 


ಅನುವಾದ: ಜ ಎಂ ಚಂದ್ರಶೇಖರ್‌ | ಪರಿಶೀಲನೆ: ಜ ವಿ ನಿರ್ಮಲಾ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 ' 93 


